ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2೦8 (279) 


ಸದಸ್ಯರ ಹೆಸರು 


ಶ್ರೀ ಎಸ್‌. ನಾಗರಾಜು (ಸಂದೇಶ್‌ ನಾಗರಾಜ್‌) 


ಉತ್ತರಿಸುವ ದಿನಾಂಕ 


16.07.2೦19 


ಗ್ರಾಮದಲ್ಲ. ಬಸ್‌ ನಿಲ್ದಾಣ ಹಾಗೂ 
ಪೌಢಶಾಲೆ ಮುಖ್ಯ ರಸ್ತೆಯಟ್ಲ್ಟ ಕೋಳ 
ತ್ಯಾಜ್ಯ, ಕೋಳ ಕಸ ಮೊದಲಾದ ತ್ಯಾಜ್ಯ 
ರಾಶಿಯನ್ನು ಸುರಿದು ಪೃಚ್ಛತೆ ಮತ್ತು 
ನೈರ್ಮಲ್ಯಕ್ಕೆ ಧಕ್ಕೆಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
(ಅ) ಸಂಜನೆಗೊಡು ತಾಲ್ಲೂಕು ಹೆಡಿಯಾಲ] ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


(ಆ) | ಇದರಿಂದೆ ಹೊರಡುವ ನಂಜನಗೂಡು ತಾಲ್ಲೂಕು ಹೆಡಿಯಾಲ'`ಗ್ರಾಮದ ಬಸ್‌ ನಿಲ್ದಾಣ ಹಾಗೂ 
ದುರ್ವಾಸನೆಯಿಂದ ಸಾರ್ವಜನಿಕರು | ಪ್ರೌಢಶಾಲೆ ಮುಖ್ಯರಸ್ತೆಯಲ್ಲ ಸ್ವಚ್ಛತೆ ಮಾಡಿಸಲಾಗಿದ್ದು. ಆದರೂ ಸಹ 
ಮತ್ತು ವಿದ್ಯಾರ್ಥಿಗಳಗೆ | ಸಾರ್ವಜನಿಕರು ಹಾಗೂ ಅಂಗಡಿ ಮಾಲೀಕರು, ಹೋಟೆಲ್‌ ಮಾಲೀಕರು, 
ತೊಂದರೆಯಾಗಿದ್ದು, ಅವರ ಆರೋಗ್ಯಕ್ಷೆ | ಕೋಳ ಮತ್ತು ಮಾಂಸದ ವ್ಯಾಪಾರಿಗಳು ಕಸವನ್ನು ಸುರಿದಿರುತ್ತಾರೆ. ಈ 
ಹಾಸಿ ಉಂಬಾಗುತ್ತಿರುವುದು ಸರ್ಕಾರದ | ವಿಷಯ ಗ್ರಾಮ ಪಂಚಾಯತ್‌ ಗಮನಕ್ಕೆ ಬಂದಿದ್ದು. ದಿನಾಂಕ ೦5.೦7.2೦1೨ 
ಗಮನಕ್ಕೆ  ಬಂದಿದೆಯೇಃ ಇದರಿಂದ | ರಂದು ಪೃಚ್ಛತೆ ಮಾಡಿಸಲಾಗಿರುತ್ತದೆ. 
ಸೊಳ್ಳೆ, ಕ್ರಿಮಿಕೀಟಗಳು ಹೆಚ್ಚಾಗಿ ಡೆಂಗ್ಯೂ | ತ್ಯಾಜ್ಯವನ್ನು ಸುರಿಯುತ್ತಿದ್ದ ಅಂಗಡಿ ಮಾಲೀಕರು. ಹೋಟೆಲ್‌ 
ಮೊದಲಾದ ಕಾಲಯುಲೆಗಳು ಹರಡುವ | ಮಾಲೀಕರು, ಕೋಳ ಮತ್ತು ಮಾಂಸದ ವ್ಯಾಪಾರಿಗಳಗೆ ಪಂಚಾಯತ್‌ 
ಸಂಭವ ಇದ್ದು, ಕೂಡಲೇ ಇದನ್ನು ಅಭವೃದ್ಧಿ ಅಧಿಕಾರಿ ಬುದ್ದು ಭೇಟ ಸೀಡಿ ಕಸದ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ 
ಪೃಚ್ಛಗೊಳಸಿ, ಇಲ್ಪ ತ್ಯಾಜ್ಯ ಸುರಿಯದೇ ನಿಗಧಿಪಡಿಸಿದ ಸ್ಥಳದಲ್ಪ ಕಸ ವಿಲೇವಾರಿ ಮಾಡಲು 
ಸುರಿಯುವುದನ್ನು | ಪ್ರತಿಬಂಧಿಸಲಾಗಿದೆ OO 
ಪ್ರತಿಬಂಧಿಸಲಾಗುವುದೇ: ಪ್ಪಚ್ಛತೆ ಹಾಗೂ ಘನ ತ್ಯಾಜ್ಯದ ಸೂಕ್ಷ ನಿರ್ವಹಣೆ ಹುಗಿತು ಸಾರ್ಪಣಜನಿಕ 

“ಮಾಹಿತಿ ಶಿಕ್ಷಣ ಮತ್ತು ಸಂಪಹನ”ದ ಮೂಲಕ ಜಾಗೃತಿ ಮೂಡಿಸುವ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. 

(ಇ) | ಕಳೆದ 2018-19ನೇ ಸಾಅನಲ್ಪ ಹಾಗೊ 


2೦1೨-2೦ನೇ ಸಾಲಅನಲ್ಪ ಇದುವರೆಗೆ 
ಗ್ರಾಮ ಪಂಚಾಯತಿಗೆ 
ಮಂಜೂರಾಗಿರುವ ಕೇಂದ್ರ ಹಾಗೂ 


| ರಾಜ್ಯ ಅನುದಾನದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ 


ಖರ್ಚು ಮಾಡಿರುವ ಹಣ ಎಷ್ಟು (ವಿವರ 


2೦18-19 ಹಾಗೊ`2019-20ನೇ`ಸಾಅನ `ಇದುವರೆಗ ಘನ ತ್ಯಾಜ್ಯ 
ನಿರ್ವಹಣಿಗಾಗಿ ಕೇಂದ್ರ ಹಾಗೂ ರಾಜ್ಯದ ಅನುದಾನವನ್ನು ವೆಚ್ಚ 
ಮಾಡಿರುವುದಿಲ್ಲ. ಆದರೆ ಗ್ರಾಮ ಪೆಂಚಾಲುತಿ ಸ್ಥಳೀಯ ನಿಧಿ ಯೋಜನೆಯ 
ತೆರಿಗೆ ವಸೂಲಾತಿಯಲ್ಲ ಲಭ್ಯವಿದ್ದ ಅನುದಾನದಲ್ಲ 2೦18-19ನೇ ಸಾಅನಲ್ಲ 
ರೂ.೭8,7೦೦/- ಹಾಗೂ 2೦19-2೦ನೇ ಸಾಅನಲ್ಲ ರೂ.3ರ.89೭/-ಗಳನ್ನು 
ಪ್ರಚ್ಛತಾ ಕಾರ್ಯಗಳಗೆ ವೆಚ್ಚ ಮಾಡಲಾಗಿರುತ್ತದೆ. 


ಒದಗಿಸುವುದು) ಈ ಅನುದಾನದಿಂದ | ಪ್ರಸಕ್ತ ಸಾಅನಲ್ಲ 100೦ ಗ್ರಾಮ ಪಂಚಾಲುತಿಗಳಲ್ಲ ಫನ ತ್ಯಾಜ್ಯ ಸಿರ್ವಹಣಿ 
ಕೈಗೊಂಡಿರುವ ಕಾರ್ಯಗಳು | ಮತ್ತು ಅನುಷ್ಠಾನ ಮಾಡಲು ಉದ್ದೇಶಿಸಲಾಗಿದ್ದು, ಸದರಿ ಗ್ಲಾಮ 
ಯಾವುವು? ಪಂಚಾಯತಿಯನ್ನು ಇದದ ನೇರ್ಸ್ಗಣೆ ಮಾಲು ಆಗತ್ಯ 
" ಶ್ರಮವಹಿಸಿಕೊಳ್ಳಲಾಗುತ್ತಿದೆ. 
(3 ಈ 
(ಕೃಷ್ಣ ಪೈರೇಗೌಡ ) 


ಗಢಮೀಣಾಧಿವೃಧ್ಧಿ ಮತ ಥ್ಧಿ ಮತ್ತು, 
ಸ ಕಣಣ" 


ಮಾನ್ನ ನಾನೇ 


